ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತಫೆ ರಹಿತ ಪುಶ್ನೆ 
ದಿನಾಂಕ: 22-03-2021 ಪ್ರಶ್ನೆ ಸಂಖ್ಯೆ: 1533(1756) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಬಿ.ಎಂ.ಫಾರೂಖ್‌ (ವಿಧಾನ ಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತ್ತರಿಸುವ ಸಚಿವರು: ಪ್ರವಾಸೋದ್ಯಮ ಮತ್ತು ಪರಿಸರ ಮತ್ತು ಜೀವಿ ಪರಿಸ್ಥಿತಿ ಸಚಿವರು 
ವಿಷಯ: ಬೃಹತ್‌ ಕಾರ್ಬಾನೆಗಳಿಂದ ಆಗುವ ಬೆ೦ಕ ಅವಘಡ ತಡೆಯಲು ಮುಂಜಾಗ್ರತಾ ಕ್ರಮಗಳ ಬಗ್ಗೆ 


(ಅ) ಮಂಗಳೂರು ತಾಲ್ಲೂಕು ಹೆಚ್ಚಿನ ಬೃಹತ್‌ ಕಾರ್ಬಾನೆಗಳು ಅದರಲ್ಲೂ ್ಬMRPL/BSF ಗ್ಯಾಸ್‌ 
ಸ್ಫೋರೇಜ್‌ ಹಾಗೂ ಇನ್ನಿತರ ಸ್ಫೋಟಿಗೊಳ್ಳವಂ೦ತಹ ಕಾರ್ಬ್ಯಾನೆಗಳು ಹೆಚ್ಚಿನ 
ಸಂಖ್ಯೆಯಲ್ಲಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಆ) ಇತ್ತೀಚ್‌ಗೆ ಹಲವು ಕಡೆ ಬೆ೦ಕಿ ಅನಾಹುತವಾಗಿದ್ದು, ಜನರ ಸುರಕ್ಷತೆ ಹಿತದೃಷ್ಟಿಯಿಂದ 
ಮಂಗಳೂರಿನಲ್ಲಿ ಅವಘಡ ತಡೆಯಲು ಸರ್ಕಾರ ಯವುದಾದರೂ ಮುಂಜಾಗ್ರತೆ ಕ್ರಮ 
ರೂಪಿಸಿದೆಯೆಳ; ಮತ್ತು ಇದರ ಬಗ್ಗೆ ಯಾವುದಾದರೂ ಸಮೀಕ್ಲೆ ನಡೆಸಲಾಗಿದೆಯೇ? 
(ನಡೆಸಿದಲ್ಲಿ, ಸಂಪೂರ್ಣ ಮಾಹಿತಿ ನೀಡುವುದು) 


